ಕಲಿಕೆಯ ಮೋಜು ಮತ್ತು ಮೋಜಿನ ಮೂಲಕ ಕಲಿಕೆ 


ಮುಕೇಶ್‌ ಮಾಲವೀಯ 


ಪ್ರಾಥಮಿಕ ತರಗತಿಗಳ. ಆಟದ ಮೂಲಕ ಕಲಕೆಗೆ ಒಲವು 
ತೋರುವ ವಾದಗಳನ್ನು ಶಿಕ್ಷಕನಾದ ನಾನು ಬಹುಕಾಲದಿಂದಲೂ 
ಕೇಳಕೊ೦ಂಡು ಮತ್ತು ಕೊಂಡು ಬಂದಿದ್ದೇನೆ ಆದರೆ, ಇಂತಹ 
ಬಹಳಷ್ಟು ದೃಷ್ಟಿಕೋನಗಳಲ್ಲ ಏಕೆ ಮತ್ತು ಹೇಗೆ ಎಂಬುದರ 
ಪರಿಶೀಲನೆ ವಿರಳವಾಗಿ ಕಾಣಸಿಗುತ್ತದೆ. ಈ ಲೇಖನದಲ್ಪ ನಾನು 
ಆಟದ ಮೂಲಕ ಕಲಕೆಯ ಬಗ್ಗೆ ಅರ್ಥಮಾಡಿಕೊಂಡಿರುವುದನ್ನು. 
ಅಂತೆಯೇ, ಅದನ್ನು ನಾನು ಹೇಗೆ ಅಳವಡಿಸಿಕೊಂಡಿದ್ದೇನೆ 
ಎಂಬುದನ್ನು ವಿವರವಾಗಿ ತಿಅಸಿ-ಕೊಡಲು ಪ್ರಯತ್ನಿಸುತ್ತೇನೆ. 
ಏಕಲವ್ಯ ಸಂಸ್ಥೆಯ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮವಾದ 'ಪ್ರಶಿಕ' 
(Prashika)ದ ಅಂಗವಾಗಿ ನಾನು ಏನನ್ನು ಅರಥ್ಥಮಾಡಿ- 
ಕೊಂಡಿದ್ದೇನೋ ಅದು ನಿರ್ವ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನನ್ನು 
ಅನುಭವವನ್ನು ರೂಪಿಸಿದೆ. 


ಪ್ರಾಥಮಿಕ ತರಗತಿಗಳಲ್ಲ ಆಟದ ಮೂಲಕ ಕಅಯಬೇಕೆ? 


ಪ್ರಾಥಮಿಕ ಹಂತದಲ್ಲ ಮಕ್ಕಳ ಕಲಕೆಯ ಸ್ಥಿತಿಗತಿಗಳು ಪಶ್ನೆಗಳಲ್ಲ 
ಅವಿತುಹೋಗಿವೆ. ತಮ್ಮ ಪರಿಸರದಲ್ಲ ನಿರಂತರವಾಗಿ 
ಮಧ್ಯಪ್ರವೇಶಿಸಿ, ಅದರ ಮೇಲೆ ಪ್ರಭಾವ ಬೀರುತ್ತಿದ್ದ. ಮತ್ತು ಅದನ್ನು 
ಅರ್ಥಮಾಡಿಕೊಳ್ಳುತ್ತಿದ್ದ ಮಕ್ಷಳಗೆ, ಅವರು ಶಾಲೆಯ ಮೆಟ್ಟಲು 
ತುಆಯುತ್ತಿದ್ದಂತೆ, ಮಂದಗಾಮಿಗಳೆಂಬ, ಕಅಯಲಾಗದವರೆಂಬ 
ಹಣೆಪಟ್ಟ ಕಟ್ಟಲಾಗುತ್ತದೆ. ಶಾಲೆಗಳಲ್ಪ ಅನುಸರಿಸುವ ಬೋಧನೆಯ 
ವಿಧಾನಕ್ಕೂ ಮಕ್ನಳಗೆ ಪರಿಚಯವಿರುವ ಬೋಧನೆ-ಕಲಕೆ 
ಪ್ರಕ್ರಿಯೆಗೂ ಅಪಾರ ಅಂತರವಿರುತ್ತದೆ. ಶಾಲಾ ಬೋಧನೆ ಕಲಕೆಯ 
ಪ್ರಕ್ರಿಯೆಯು ಅವರ ಬಗೆಗೆ ಹೇಳುತ್ತದೆ ಹೊರತು ಒಳಗೊಳ್ಳುವುದಿಲ್ಲ 
(ಅಥವಾ ಅಸಮರ್ಪಕವಾಗಿ, ವಿರಳವಾಗಿ ಒಳಗೊಳ್ಳುತ್ತದೆ). 


ಮಕ್ಕಳು ಗ್ರಹಿಕೆ, ಓದುವಿಕೆ ಹಾಗೂ ಬರೆಯುವಿಕೆ, ವೀಕ್ಷಣೆ, 
ವಿಚಾರಗಳ ಅಭಿವ್ಯಕ್ತಿ. ಲೆಕ್ಕ್ಷಹಾಕುವುದು ಇತ್ಯಾದಿ 
ಕೌಶಲಗಳನ್ನು ಕಅಯುವುದಕ್ಕೆ, ವಿಸ್ತರಿಸಿಕೊಳ್ಳುವುದಕ್ಕೆ 
ಪ್ರಾಥಮಿಕ ತರಗತಿಗಳು ಮೀಸಲಾಗಿರುತ್ತವೆ. ಅವರು ತಮ್ಮನ್ನು 
ತೊಡಗಿಸಿಕೊಳ್ಳುವುದರಿಂದ ಮಾತ್ರ ಈ ಕೌಶಲಗಳನ್ನು 
ಕಲಅಯುವುದು ಸಾಧ್ಯವಾಗುತ್ತದೆ. ಕೇವಲ ಶಿಕ್ಷಕರ 
ವಿವರಣೆಗಳ೦ಂದ ಇವುಗಳನ್ನು ಗಳಸುವುದು ಬಹಳಷ್ಟು ಸಾರಿ 
ಮಕ್ಷಳಗೆ ಅರ್ಥಹೀನವೂ. ಅಸಂಬದ್ಧವೂ, ದಮಸ್ತರವೂ, 
ತ್ರಾಸದಾಯಕವೂ ಆಗಿ ಪರಿಣಮಿಸುತ್ತದೆ. ಶಿಕ್ಷಕರು ಹೇಳದ್ದನ್ನು 
ಪುನರುಚ್ಚರಿಸುವುದರಿಂದ ಬೋದನೆ ನಡೆಯುತ್ತಿದೆ 
ಎಂಬುದನ್ನು ಬಾತ್ರಿಪಡಿಸಬಹುದಾದರೂ. ಕಅಕೆ ನಡೆಯುತ್ತಿದೆ 
ಎಂಬುದನ್ನು ಬಾತ್ರಿಪಡಿಸಲಾಗದು. 


ನನ್ನು ತಿಆವಳಕೆಯ ಪ್ರಕಾರ ಕಲಕಾರ್ಥಿಗೆ ತಾನು ತಿಆದಿರುವುದನ್ನು 
ಬಳಸುವ ಅವಕಾಶ ದೊರೆತಾಗ ಮಾತ್ರ ಅವಳು/ಅವನು ಈ 


ಕೌಶಲಗಳನ್ನು ಚೆನ್ನಾಗಿ ಕಲಅಯಲು ಸಾಧ್ಯ. ko ಕಅಕೆಯನ್ನು 
ಒಂದು ಸವಾಲಅನಂತೆ ಕಲಕಾರ್ಥಿಗಳಗೆ ಒಡ್ಡಿ. ಅವರು ಅದನ್ನು 
ಸ್ವಯಂಪ್ರೇರಿತರಾಗಿ. ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂತೆ 
ಮಾಡಬೇಕಿದೆ. ಅಂದರೆ. ಈ ಪ್ರಕಿಯೆಯು ಅವರಿಗೆ 
ಆಸಕ್ತಿದಾಯಕವಾಗಿ ಇರಬೇಕು. ಈ ಪ್ರಕ್ರಿಯೆಯಲ್ಲ 
ಭಾಗಿಯಾಗುವುದು ಅವರಿಗೆ ಏನನ್ನೋ ಗಳಸುವುದರ ಅನುಭವ 
ನೀಡಬೇಕು, ಇಲ್ಲ. ಭಾಗಿಯಾಗದೇ ಇರುವುದರಿಂದ ಏನನ್ನೋ 
ಕಳೆದುಕೊಂಡಂತೆ ಅನಿಸಬೇಕು. 


ಶಾಲೆಯಲ್ಲನ ಕಲಕೆಯ ವಾತಾವರಣವು ಮಕ್ಕಳು ಕಲಕೆಯ 
ಸವಾಲನ್ನು ಒಪ್ಪಿಕೊಂಡು, ಅದರಲ್ಲ ಭಾಗವಹಿಸಲು ತಮ್ಮ ಸಹಜ 
ಸಾಮರ್ಥ್ಯವನ್ನು ಬಳಸಿಕೊಳ್ಳುವಂತಿರಬೇಕು. ತದನಂತರ, ತಮ್ಮ 
ವೈಯಕ್ತಿಕ ತಿಳುವಳಕೆಯನ್ನು ಪ್ರಸ್ತುತಪಡಿಸುವ ಮೂಲಕ 
ಹರ್ಷಿಸುವಂತಿರಬೇಕು. ಇಂತಹ ಪ್ರಕ್ರಿಯೆಯನ್ನ ನಾವು ಆಟದ 
ಮೂಲಕ ಕಲಕೆ, ಚಟುವಟಕೆ ಅಥವಾ ಆಚರಣೆ ಎನ್ನುವುದು. 


"ಆಟದ ಮೂಲಕ ಕಅಕೆ'ಯನ್ನು ಅರ್ಥಮಾಡಿಕೊಳ್ಳುವುದು 


ಆಟದ ಮೂಲಕ ಕಲಕೆ ಎಂದರೇನು? ಅದರ ಗುಣಲಕ್ಷಣಗಳೇನು? 
ಅವುಗಳ ಮೂಲಕ ಏನನ್ನು ಕಲಯಲು ಸಾಧ್ಯ? 


ಆಟ ಹಾಗೂ ಚಟುವಟಕೆಗಕಳ ಮೂಲಕ ನಡೆಯುವ ಕಲಕೆಯಲ್ಪ 
ಆಟದ ಎಲ್ಲಾ ಲಕ್ಷಣಗಳೂ ಇರುತ್ತವೆಯಾದರೂ, ನಾವು "ಶೈಕ್ಷಣಿಕ 
ಉದ್ದೇಶ” ಅಥವಾ “ಔಪಚಾರಿಕ ಶಾಲಾ ಕಲಕೆಯ ಉದ್ದೇಶ” 
ಎನ್ನಬಹುದಾದಂತಹ ಒಂದು ಉದ್ದೇಶವು ಅವುಗಳಲ್ಲ 
ಅಡಕವಾಗಿರುತ್ತದೆ. ಆಟ ಮತ್ತು ಚಟುವಟಕೆಗಳ್ಲ ಎರಡು 
ವಿಧಗಳರಬಹುದು: 


1 ಭೌತಿಕ ಚಲನೆ ಹಾಗೂ ಮಾನಸಿಕ ಸಾಮರ್ಥ್ಯಗಳು ಇವೆರಡೂ 
ಇರುವಂತಹವು (ಒಬ್ಬರ ಆಲೋಚನೆಯನ್ನು ಬಳಸುವುದು) 


೨. ಕೇವಲ ಮಾನಸಿಕ ಸಾಮರ್ಥ್ಯವನ್ನು ಒಳಗೊಂಡಿದ್ದು, 
ಯಾವುದೇ ರೀತಿಯ ಭೌತಿಕ ಚಲನೆಯನ್ನು ಒಳಗೊಂಡಿರದೇ 
ಇರುವಂತಹವು. 


ಈ: ಎರಡೂ ರೀತಿಯ ಚಟುವಟಕೆಗಳು ತಂಡವಾಗಿ ಅಥವಾ 
ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳುವುದನ್ನು ಬಯಸುತ್ತವೆ. "ಪ್ರತಿ 
ಮಗುವೂ ಭಾಗಿಯಾಗಲಆ” ಎಂಬುದು ಈ ಚಟುವಟಕೆಗಳ ಮುಖ್ಯ 
ಅಂಶವಾಗಿದೆ. 


ತೊಡಗಿಸಿಕೊಳ್ಳುವುದು ಎಂದರೆ, ಪ್ರತಿ ಮಗುವಿಗೂ ನಡೆಯುತ್ತಿರುವ 
ಚಟುವಟಕೆಯಲ್ಲ ಅಥವಾ ಸಂವಾದದಲ್ಲ ಭಾಗವಹಿಸಲು ಸಮಾನ 
ಅವಕಾಶ ದೊರೆಯಬೇಕು ಎಂಬುದಾಗಿದೆ. ಇದನ್ನು ನಿಸ್ಪಂದಿದ್ದವಾಗಿ 
ಅನುಸರಿಸುವಂತೆ ನೋಡಿಕೊಳ್ಳಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


35 


ಚಟುವಟಕೆ 1. 

ತರಗತಿಯೊಂದರಲ್ಲ ಮಕ್ಕಳು ವೃತ್ತಾಕಾರದಲ್ಲ ಕುಳತಿದ್ದಾರೆ. ಪ್ರತಿ 
ಮಗುವೂ ಒಂದು ಎತ್ತರದ ಹಾಗು ಒಂದು ದುಂಡಾದ ವಸ್ತುವನ್ನು 
ಹೆಸರಿಸುವ ಚಟುವಟಕೆಯಲ್ಲ ಎಲ್ಲಾ ಮಕ್ಕಳೂ ಮಗ್ಗರಾಗಿದ್ದಾರೆ. 
ಇದನ್ನು ಚೆಂಡು ಮತ್ತು ಹಾಡಿನ ಸಹಾಯ ಪಡೆದು ಆಡಲಾಗುತ್ತದೆ. 
ಮಕ್ಷಳು. "ಯಾವುದು ಎತ್ತರ, ಯಾವುದು ದುಂಡು ಹೇಳ ಬೇಗ” 
ಎಂದು ಹಾಡುತ್ತಿದ್ದಾರೆ. ಚೆಂಡನ್ನು ಸುತ್ತಲೂ ಎಸೆಯಲಾಗುತ್ತಿದ್ದು. 
ಮೇಲಅನ ಪ್ರಾಸವನ್ನು ಮತ್ತೆ-ಮತ್ತೆ ಹಾಡಲಾಗುತ್ತಿದೆ. ಯಾರಿಗೆ 
ಚೆಂಡು ಸಿಗುತ್ತದೋ ಅವರು ಒಂದು ಎತ್ತರದ ಹಾಗೂ ಒಂದು 
ದುಂಡಾದ ವಸ್ತುವನ್ನು ಹೆಸರಿಸಬೇಕು. ಒಮ್ಮೆ ಹೇಳದ ಹೆಸರನ್ನು 
ಮತ್ತೆ ಹೇಳುವಂತಿಲ್ಲ. ಚೆಂಡು ಯಾರ ಐಬಳಗಾದರೂ 
ಬರಬಹುದಾಗಿದ್ದು, ಮಕ್ಕಳು ತಮ್ಮ ಉತ್ತರಗಳನ್ನು ಯೋಚಸಿ 
ಸಿದ್ದವಾಗಿಟ್ಟುಕೊಂಡಿರಬೇಕಾಗುತ್ತದೆ. ಆದಾಗ್ಯೂ, ತಾವು 
ಯೋಚಿಸಿದ ವಸ್ತುವನ್ನು ಅಷ್ಟರಲ್ಲೇ ಬೇರಾರೋ ಹೇಳರ- 
ಬಹುದಾದಧ್ದರಿಂದ ಅವರು ನಿರಂತರವಾಗಿ ಹೊಸ ವಸ್ತುಗಳನ್ನು 
ಯೋಚಿಸುತ್ತಿರಬೇಕಾಗಿ ಬರುತ್ತದೆ. ಈ ಚಟುವಟಕೆಯನ್ನು 
ವಿಶ್ಲೇಷಿಸಿದಾಗ ಅದರಲ್ಲ ಭಾಗವಹಿಸಿರುವ ಪ್ರತಿ ಮಗುವೂ 
ಯೋಚನಾಪರವಾಗಿರುವುದು ಕಾಣುತ್ತದೆ. ಪ್ರತಿ ಮಗುವೂ ಎತ್ತರ 
ಅಥವಾ ದುಂಡಾದ ಗುಣವಿರುವ ವಸ್ತುಗಳನ್ನು ಗುರುತಿಸುವ 
ಪ್ರಯಾಸದಲ್ಲ ತನ್ನ ನೆನಪಿನ ಅಂಗಳದಲ್ಲ ತಡಕಾಡುತ್ತಿರುವುದು 
ಗೋಚರಿಸುತ್ತದೆ. ಎತ್ತರವಾಗಿರುವಿಕೆ ಹಾಗೂ ದುಂಡಾಗಿರುವಿಕೆಯ 
ಕಲ್ಪನೆಗಳಗೆ ಹೊರತಾಗಿ ಈ ಎರಡೂ ಗುಣಗಳು ಪ್ರತ್ಯೇಕ 
ಚಹರೆಗಳಾಗಿ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಕೀ ಚಟುವಟಕೆಯಲ್ಲ 
ಮಕ್ಕಳು ತಾವು ಆಯ್ದೆಮಾಡಿದ ವಸ್ತುಗಳಗೆ ಕಾರಣವನ್ನೂ 
ಪ್ರಸ್ತುತಪಡಿಸುತ್ತಾರೆ. ಉದಾಹರಣೆಗೆ. ಒಂದು ಮಗು 
ಮಡಕೆಯೊಂದನ್ನು ದುಂಡಾದ ವಸ್ತು ಎಂದು ಹೇತು 
ಎಂದಿಟ್ಟುಕೊಳ್ತೋಣ. ಉಳದ ಮಕ್ಷಳು ಮಧ್ಯೆ ಬಾಯುಹಾಕಿ ಅದು 
ಒಂದು ಎತ್ತರದ ವಸ್ತುವೂ ಹೌದು ಎಂದಾಗ ಮೊದಲ ಮಗುವು 
ಅದಕ್ಕೆ ದುಂಡಾದ ಭಾಗಗಳವೆ ಎಂದಿತು. ಮಕ್ಷಳು ಹೆಸರಿಸುವ ಎಲ್ಲಾ 
ದುಂಡಾದ ಹಾಗೂ ಎತ್ತರದ ವಸ್ತುಗಳನ್ನು ಶಿಕ್ಷಕರು ಕಷ್ಟುಹಲಗೆಯ 
ಮೇಲೆ ಪಟ್ಟಮಾಡುತ್ತಾರೆ. ಬಳಕ ಶಿಕ್ಷಕರು ಪಟ್ಟಯನ್ನು ನೋಡಿ, 
ವಸ್ತುವೊಂದನ್ನು ದುಂಡಾಗಿ ಅಥವಾ ಎತ್ತರದ್ದಾಗಿ ಗುರುತಿಸಲು 
ಮಕ್ಕ್‌ಅಗಿದ್ದ ಕಾರಣಗಳ ವಿಷಂಶುವಾಗಿ ಅವರೊಡನೆ 
ಮಾತನಾಡುತ್ತಾರೆ. 


ಬಹುತೇಕ ಬಾರಿ ಚಟುವಟಕೆಯೊಂದರಲ್ಲ ಅಥವಾ ಆಟಪೊಂ೦ದರಲ್ಪ 
ಒಂದಕ್ಕಿಂತ ಹೆಚ್ಚು ಕೌಶಲಗಳು ಅಡಕವಾಗಿರುತ್ತವೆ. ಆದಾಗ್ಯೂ. 
ಆಡುವಾಗ ಅಥವಾ ಚಟುವಟಕೆಯನ್ನು ನಡೆಸುವಾಗ ಶಿಕ್ಷಕರು 
ಒಂದು ನಿರ್ದಿಷ್ಟ ಕೌಶಲವನ್ನು ಮನಸ್ಸಿನಲ್ಲ ಇಟ್ಟುಕೊಂಡಿರಬೇಕು. 
ಮೇಲಅನ ಚಟುವಟಕೆಯ ಉದ್ದೇಶವು ಮಕ್ಕಳು ಎತ್ತರದ ಹಾಗೂ 
ದುಂಡಾದ ವಸ್ತುಗಳನ್ನು ಗುರುತಿಸುವಂತೆ ಮಾಡುವುದಲ್ಲ. 
ಮಕ್ನಳಗಾಗಲೇ ಆ ಜ್ಞಾನವಿರುತ್ತದೆ. ಇಲ್ಪ್ಲನ ಉದ್ದೇಶವು ಕೆಲವು 
ನಿರ್ದಿಷ್ಟ ಗುಣಗಳ ಅಥವಾ ಚಹರೆಗಳ ಆಧಾರದ ಮೇಲೆ 
ವಸ್ತುಗಳನ್ನು ವರ್ಗೀಕರಿಸುವುದರ ಕಡೆಗೆ ಮಕ್ಕಳನ್ನು 
ನಡೆಸುವುದಾಗಿದೆ. 


ಚಟುವಟಕೆ ೦. 

ಈಗಿನ್ನೂ ಓದಲು ಹಾಗೂ ಬರೆಯಲು ಕಲಅಯುತ್ತಿರುವ ಮಕ್ಷಳ 
ತರಗತಿಯೊಂದರಲ್ಲ ಪ್ರತಿ ಮಗುವೂ ತರಗತಿಯ ಹೊರಗೆ ಹೋಗಿ 
ಸುತ್ತ-ಮುತ್ತ ಇರುವ ಯಾವುದಾದರೂ ಎರಡು ವಸ್ತುಗಳನ್ನು 
ತರಬೇಕೆಂದು ಶಿಕ್ಷಕರು ಹೇಳುತ್ತಾರೆ. ಕೊಂಚ ಸಮಯದ ಬಳಕ 
ಮಕ್ಕಳು ತಮ್ಮೊಂದಿಗೆ ಕೆಲವು ವಸ್ತುಗಳನ್ನು ತರುತ್ತಾರೆ. ಮೂರು 


[36 ನೀ 


ಕಂಬಸಾಲುಗಳರುವ ಕೋಷ್ಟಕವೊಂದನ್ನು ಶಿಕ್ಷಕರು ಕಪ್ಪುಹಲಗೆಯ 
ಮೇಲೆ ಬಡಿಸಿಕೊಳ್ಳುತ್ತಾರೆ: ವಸ್ತುವಿನ ಹೆಸರು. ಅದರ ಬಣ್ಣ ಹಾಗೂ 
ಅದು ದೊರಕದ ಸ್ಥಳ. 


ಬಳಕ ಶಿಕ್ಷಕರು ಮಕ್ಕಳು ತಾವು ತಂದ ಪ್ರತಿ ವಸ್ತುವಿನ ಬಣ್ಣೆ ಈ 
ವಿವರಗಳನ್ನು ನೀಡುವಂತೆ ತಿಅಸುತ್ತಾರೆ. ಮಕ್ತಳು ಈ ವಿವರಗಳನ್ನು 
ನೀಡುತ್ತಿದ್ದಂತೆ ಶಿಕ್ಷಕರು ಅವುಗಳನ್ನು ಕಪ್ಪುಹಲಗೆಯ ಮೇಲೆ 
ಬರೆದುಕೊಳ್ಳುತ್ತಾರೆ. ಇದನ್ನು ಬರೆದುಕೊಳ್ಳುವಾಗ ಶಿಕ್ಷಕರು ಅದರ 
ಹೆಸರು, ಬಣ್ಣ, ಮತ್ತು ಅದು ದೊರೆತ ಸ್ಥಳಗಳ ಕಡೆಗೆ ಮಕ್ಕಳ ಗಮನ 
ಸೆಳೆಯುತ್ತಾ ಸಾಗುತ್ತಾರೆ. ಈ ರೀತಿ. ಕೋಷ್ಟಕವು ಭರ್ತಿಯಾದಾಗ., 
ಮಕ್ಕಳು ತಂದ ಎಲ್ಲಾ ವಸ್ತುಗಳನ್ನೂ ಒಂದೆಡೆ ಸೇರಿಸಿದಂತೆ 
ಆಗುತ್ತದೆ. ಈಗ ಶಿಕ್ಷಕರು ಅಜತ ಪದಗಳ ಕಡೆ ಬೊಟ್ಟುಮಾಡಿ 
ತೋರಿಸುತ್ತಾ. ಇಡೀ ಕೋಷ್ಟಕವನ್ನೊಮ್ಮೆ ಗಟ್ಟಯಾಗಿ ಓದುತ್ತಾರೆ. 
ಬಳಕ ಒಬ್ಬರಾದ ಮೇಲೆ ಒಬ್ಬರಂತೆ ಮಕ್ಕಳನ್ನು ಕಪ್ಪುಹಲಗೆಯ ಬಳ 
ಕರೆದು ಅವರು ತಂದ ವಸ್ತುವಿನ ಹೆಸರನ್ನು ಎಲ್ಲ ಬರೆಯಲಾಗಿದೆ 
ತೋರಿಸಿ, ಎನ್ನುತ್ತಾರೆ. ಅವರು ಅದರ ಬಣ್ಣ ಹಾಗೂ ಅದು ದೊರೆತ 
ಸ್ಥಳವನ್ನು ಎಲ್ಲಿ ಬರೆಯಲಾಗಿದೆ ಎಂಬುದನ್ನು ಸಹ 
ತೋರಿಸಬೇಕಾಗುತ್ತದೆ. ಬಳಕ ಶಿಕ್ಷಕರು ಮಕ್ಕಳ ಜೋಡಿಗಳನ್ನು 
ಮಾಡಿ, ಪ್ರತಿ ಜೋಡಿಯ ಪ್ರತಿ ಸದಸ್ಯರೂ ತಮ್ಮ ಜೊತೆಗಾರರು 
ತಂದ ವಸ್ತುಗಳನ್ನು ಕಪ್ಪುಹಲಗೆಯ ಮೇಲೆ ಗುರುತಿಸಿ, ಗಟ್ಟಿಯಾಗಿ 
ಓದಬೇಕಾಗುತ್ತದೆ. ಇದಾದ ಬಳಕ ಶಿಕ್ಷಕರು ವಸ್ತುವು ದೊರೆತ 
ಸ್ಥಳವನ್ನು ತಾವು ಜೋರಾಗಿ ಓದುವುದಾಗಿ ಹೇಳ, ಮಕ್ಕಳಗೆ ಅದರ 
ಹೆಸರನ್ನು ಹೇಳಲು ಹಾಗೂ ಅದನ್ನು ಕಪ್ಪುಹಲಗೆಯ ಮೇಲೆ ಎಲ್ಲ 
ಬರೆಯಲಾಗಿದೆ ಎಂದು ತೋರಿಸಲು ಕೇಳುತ್ತಾರೆ. 


ಈ ಚಟುವಟಕೆಯಲ್ಲ ಶಿಕ್ಷಕರು ಅಜತ ಪದಗಳನ್ನು ಗುರುತಿಸಿ 
ಓದುವುದನ್ನು ಬೋಧಿಸುತ್ತಿದ್ದರೂ. ಮಾಹಿತಿಯನ್ನು ಕೋಷ್ಟಕದಲ್ಲಿ 
ಒಪ್ಪವಾಗಿ ಸಂಗ್ರಹಿಸುವುದರ ಜೊತೆಗೆ ಕೋಷ್ಟಕವೊಂದನ್ನು 
ಅರ್ಥೈಸಿಕೊಳ್ಳುವುದು ಕೂಡ [ ಚಟುವಟಕೆ೦ಶು 
ಉದ್ದೇಶಗಳಾಗಿರುತ್ತವೆ. 


ಮೇಲೆ ಹೇಳಲಾದ ಎರಡು ಚಟುವಟಕೆಗಳನ್ನು ಗಮನಿಸಿದರೆ, ನಾವು 
ಚಟುವಟಕೆ / ಆಟದ ಮೂಲಕ ಕಲಕೆಯ ವಿಚಾರವಾಗಿ ಹೀಗೆ 
ಹೇಳಬಹುದು: 


° ಈ ಚಟುವಟಕೆಯಲ್ಲ ಬಳಸಲಾದ ಕೆಲವು ಪರಿಕಲ್ಪನೆಗಳ / 
ಸಾಮರ್ಥ್ಯಗಳ ತುಣುಕೊಂದು ಮಕ್ಷಕಲ್ಲಾಗಲೇ ಇತ್ತು. 

*  ಚೆಟುವಟಕೆಯ ಸಂದರ್ಭದಲ್ಲ ಪ್ರತಿ ಮಗುವೂ ತನ್ನು ಸ್ವಂತ 
ವಿಚಾರ, ತಿಆವಳಕೆಗಳನ್ನು ಪ್ರಾಯೋಗಿಕವಾಗಿ ಬಳಸುವಂತೆ 
ಸವಾಲೊಡ್ಡಲಾಗುತ್ತದೆ. 

° ಈ ಚಟುವಟಕೆಯಲ್ಲ ಭಾಗವಹಿಸುವಾಗ ಮಗುವು ತನ್ನ 
ಸಹಪಾಠಿಗಆಂದ ಪರಿಕಲ್ಪನೆಯೊಂದನ್ನು ಅರ್ಥಮಾಡಿ- 
ಕೊಳ್ಳುವಲ್ಲ ಸ್ಪಷ್ಟತೆಯನ್ನು ನೀಡುವಂತಹ ನೇರ ಹಿಮ್ಮಾಹಿತಿ 
ಪಡೆಯುತ್ತದೆ. 

° ಈ ಪ್ರಕ್ರಿಯೆಯು ಸೃಷ್ಠಿಸುವ ಉತ್ಸಾಹವು ಮಕ್ಕಳು ಇಂತಹ 
ಸವಾಲುಗಳನ್ನು ಒಡನೆಯೇ ಒಪ್ಪಿಕೊಳ್ಳಲು ಬೇಕಿರುವ ಅವರ 
ಆತ್ಮವಿಶ್ವಾಸವನ್ನು ವರ್ಧಿಸುತ್ತದೆ. 


ಆಟವನ್ನು ಶಿಕ್ಷಕರಿಗೆ ಪ್ರಸ್ತುತವಾಗಿಸುವುದು 


ಮಕ್ಷಳ ಕಲಕಾ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದು. 


ಮನೆಯಲ್ಲ ಮಕ್ಕಳು ಮನೆಗೆಲಸ. ಆಟ, ಮನೆಗೆ ಬಂದವರ ನಡುವೆ 
ಅಥವಾ ಹೊಸತೊಂದು ವಾತಾವರಣದಲ್ಲಿ "ಒಳ್ಳೆ"ಯ ನಡವಳಕೆ 
ತೋರಿಸುವುದು, ಇವೇ ಮೊದಲಾದ ಅನೇಕ ವಿಷಯಗಳನ್ನು 
ಕಲಅಯುತ್ತಾರೆ. ಈ ಉದಾಹರಣೆಗಳನ್ನು ವಿಶ್ಲೇಷಿಸುವುದರಿಂದ 
ಮಕ್ಷಳ ಕಲಕಾ ಪ್ರಕ್ರಿಯೆಯ ಕೆಲವು ಮೂಲಭೂತ ತತ್ವಗಳನ್ನು 
ಅರ್ಥಮಾಡಿಕೊಳ್ಳುವಂತೆ ಆಗುತ್ತದೆ. ಉದಾಹರಣೆಗೆ, ಮನೆಯಲ್ಲ 
ಅಮ್ಮ ಚಪಾತಿ ಬೇಯುಸುವುದನ್ನು ನೋಡಿ ನನಗೂ ಚಪಾತಿ 
ಮಾಡಬೇಕು ಎನಿಸಿತು. ಚಪಾತಿ ಹಿಟ್ಟು ಅರೆಯುತ್ತೇನೆಂದು ನಾನು 
ಹಠಮಾಡಿದಾಗ ಅಮ್ಮ ಅಂದಿನ ಕೊನೆಯ ಎರಡು ಚಪಾತಿ 
ಅರೆಯುವ ಕೆಲಸ ಕೊಟ್ಟಳು. ಪ್ರತಿ ದಿನವೂ. ಕೊನೆಯ ಚಪಾತಿ 
ಅರೆಯಲು ಕಾಯುವಾಗ ನಾನು ಅಮ್ಮ ಚಪಾತಿಯನ್ನು ಹೇಗೆ 
ದುಂಡಾಗಿ ಅರೆಯುತ್ತಾಳೆ ಎಂಬುದನ್ನು ಗಮನವಿಟ್ಟು ನೋಡುತ್ತಿದ್ದೆ. 
ಆದರೆ ನಾನೇ ಅರೆಯಲು ಮುಂದಾದಾಗ ಹಿಟ್ಟು ಲಟ್ಟಣಿಗೆಗೆ 
ಮೆತ್ತಿಕೊಂಡುಬಡುತ್ತಿತ್ತು. ನಾನು ಅರೆದ ಹಿಟ್ಟು ದುಂಡಾಗಿ 
ಇರುತ್ತಿರಅಲ್ಲ. ಅದು ಮಧ್ಯದಲ್ಲ ದಪ್ಪನಾಗಿಯೂ, ಅಂಚುಗಳಲ್ಲ ಅತಿ 
ತೆಳುವಾಗಿಯೂ ಇರುತ್ತಿದ್ದಿತು. ಆದರೆ ನಾನು ಸೋಲೊಪ್ಪಿಕೊಳ್ಳಲು 
ತಯಾರಿರಲಲ್ಲ. ಅಮ್ಮನ ಸೂಚನೆಗಳನ್ನು ಪಾಲಸಿ, ಸ್ವತಃ ಅಭ್ಯಾಸ 
ಮಾಡಿ ಚಪಾತಿಯನ್ನು ಸರಿಯಾಗಿ. ದುಂಡಾಗಿ ಅರೆಯಲು ನಾನು 
ಎರಡು ವಾರಗಳಲ್ಲ ಕಲತೆ. 


ನಾನು ಚಪಾತಿ ಅರೆಯಲು ಕಲತ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿದಾಗ 
ಅದು ಗಮನವಿಟ್ಟು ನೋಡುವ ಹಾಗೂ ಅರ್ಥಮಾಡಿಕೊಳ್ಳುವ. 
ಅರ್ಥಮಾಡಿಕೊಂಡಿದ್ದನ್ನು ಬಳಸುವ, ಮತ್ತೆ-ಮತ್ತೆ ಮಾಡುವ. 
ಹೊಣೆಗಾರಿಕೆ ಮರೆಯದ, ಕ್ರಿಯೆಯಲ್ಲ ಮಗ್ಗಳಾಗುವ. ಹೊಸ 
ವಿಧಾನಗಳ ಬಣ್ಗೆ ಯೋಚಿಸುವ, ಅವುಗಳನ್ನು ಹುಟ್ಟುಹಾಕುವ, 
ಸವಾಲನ್ನು ಒಪ್ಪಿಕೊಳ್ಳುವ. ಕಅಯಲು ಉತ್ಸಾಹ, ತವಕಗಳನ್ನು 
ತೋರುವ, ಧೈರ್ಯಮಾಡುವ, ಸಂತೃಪ್ಲಿಬುಂದಿರುವ ಹಾಗೂ 
ಮತ್ತೆ-ಮತ್ತೆ ಪ್ರಯತ್ನಿಸುವ ಪ್ರಕ್ರಿಯೆಗಳನ್ನು ಒಳಗೊಂಡಿತ್ತು ಎಂದು 
ತಿಆಯುತ್ತದೆ. ಮಕ್ತಳ ಔಪಚಾರಿಕ ಶಾಲಾ ಕಲಕೆಯಲ್ಲ ಆಟದ 
ಮೂಲಕ ಕಲಕೆಯನ್ನು ನೇಯಲು ಇವು ಆಧಾರಭೂತ 
ಅಂಶಗಳಾಗಬೇಕು. 


ವಿಷಯದ ಮೂಲಭೂತ ತಿಳವಳಿಕೆ 


ಮಕ್ನಳಗೆ ಖೋಧಿಸುವ ವಿಷಯವು ಅವರಲ್ಲ ವಿಕಾಸಗೊಳಆಸುವ 
ಸಾಮರ್ಥ್ಯಗಳನ್ನು ಅರ್ಥಮಾಡಿಕೊಂಡಿದ್ದರಿಂದ ಆಟದ ಮೂಲಕ 
ಕಲಕೆಂಯನ್ನು ಬೋಧುನೆ-ಕಲಕೆಂಯ ಪ್ರಕ್ರಿಯೆಯೊಂದಿಗೆ 
ಹಾಸುಹೊಕ್ಕಾಗಿ ಹೆಣೆಯಲು ನನಗೆ ಸಾಧ್ಯವಾಯುತು. ಭಾಷೆ, 
ಪರಿಸರ ವಿಜ್ಞಾನ, ಗಣಿತ ಹಾಗೂ ವಿಜ್ಞಾನಗಳನ್ನು ಒಂದೇ ರೀತಿ 
ಮಕ್ಕಳಗೆ ಬೋಧಿಸಲು ಬರುವುದಿಲ್ಲ. ಮಕ್ಷಳು ತಮ್ಮ ಮೂಲ 
ಕಲ್ಪನೆಗಳನ್ನು ನುಡಿ ಹಾಗೂ ಬರವಣಿಗೆಗಳ ಮೂಲಕ 
ವ್ಯಕ್ತಪಡಿಸಲು ಇರುವ ಸಾಧನವೇ ಭಾಷೆ ಎಂಬುದು ನನಗೆ 
ಅರ್ಥವಾಲುತು. ನನ್ನ ಬೋಧನೆಯಲ್ಲ ಯಾವುದೇ ವಿವಾದಾಂಶದ 
ಬಗ್ಗೆ ಮಕ್ಷಳು ತಮ್ಮದೇ ಅನುಭವಗಳನ್ನು ಅಭಿವ್ಯಕ್ತಿಸಲು ಅವರಿಗೆ 
ಅವಕಾಶಗಳದ್ದವು. 


ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಪದಗಳನ್ನು ಮಕ್ಷಳು 
ತಾವಾಗಿಯೇ ಹೇಳುವಂತೆ ಚಟುವಟಕೆಗಳನ್ನು ನಾಮ 
ರೂಪಿಸಿಕೊಂಡೆ. ಪರಿಸರ ಅಧ್ಯಯನವನ್ನು ಬೋಧಿಸುವಾಗ 
ಮಕ್ಷಳಗೆ ಕೇವಲ ನೀರಿನ ಮೂಲಗಳನ್ನು ತಿಆಸುವುದು ಸೂಕ್ತವೋ 
ಅಥವಾ ಹಳ್ಳಿಯಲ್ಲ ಎಷ್ಟು ಕೈ ಪಂಪುಗಳು ಹಾಗೂ ಬಾವಿಗಳು ಇವೆ. 
ಅವು ಎಲ್ಲಿವೆ ಎಂದು ಅನ್ಹೊಷಿಸುವ ಕ್ರಿಯೆಯಲ್ಲ ಅವರನ್ನು 


ತೊಡಗಿಸುವುದು ಸೂಕ್ತವೋ ಎಂದು ಸಾವಧಾನವಾಗಿ ಚಿಂತಿಸಿದೆ. 
ಗಣಿತದ ವಿಚಾರದಲ್ಲ. ಎಣಿಸಲು ಕಅಲಯುವ ಸಾಮರ್ಥ್ಯ ಬಂತು 
ಎಂದರೆ. ಗುಂಪಿನಲ್ಲರುವ ವಸ್ತುಗಳ ಪರಿಣಾಮವನ್ನು ಕಂಡು- 
ಕೊಳ್ಳುವ ಸಾಮರ್ಥ್ಯ ಬಂದಂತೆ ಎಂದು ನನಗೆ ತಿಆದಿತ್ತು. ಇದಕ್ಕಾಗಿ 
ನಾನು ಮಕ್ಕಳು ಎಣಿಕೆಯಲ್ಲ ತೊಡಗುವಂತೆ ಮಾಡುವ 
ಚಟುವಟಕೆಗಳನ್ನು ರೂಪಿಸಿದೆ. 


ಯಾವುದೇ ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಸಮದ್ರ 
ಚಿಂತನೆಯನ್ನು ಬೇಡುತ್ತದೆ. ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಣ 
ಕ್ಷೇತ್ರದಲ್ಲರುವವರು ಆಟದ ಮೂಲಕ ಕಲಕೆಯ ಸಿದ್ದಾಂತವನ್ನು 
ಒಪ್ಪಿಕೊಂಡರೂ, ಇದನ್ನು ಅವರು ಅದೆಷ್ಟು ಸಂಕುಚಿತ ದೃಷ್ಟಿಬುಂದ 
ನೋಡಲು ಮತ್ತು ವಿವರಿಸಲು ಒಗ್ಗಿಹೋಗಿರುತ್ತಾರೆ ಎಂದರೆ ಅವರು 
ಈ ವಿಷಯವನ್ನು ಸಂಪ್ರದಾಯವಾದದ ಅಥವಾ ನಿಯಮಾವಳಗಳ 
ಬೆಳಕನಲ್ಲ ಪ್ರತಿಪಾದಿಸುತ್ತಾರೆ. ಠ ವೈಚಾರಿಕ ಸೋಂಕು ಶಿಕ್ಷಕರಿಗೂ 
ತಗಲದೇ ಇರುವುದಿಲ್ಲ. ಪಠ್ಯವಿಷಯಗಳು ಪರಸ್ಪರ ಬೆರೆಯದಂತೆ 
ಬೇರ್ಪಡಿಸಿ ನೋಡುವ ಕ್ರಮವು ಪ್ರಾಥಮಿಕ ತರಗತಿಗಳ ಹಂತದಲ್ಪ 
ಸಡಿಲಗೊಂಡರೆ ಮಾತ್ರ ಆಟದ ಮೂಲಕ ಕಲಕೆ ಎಂಬುದು 
ಖೋಧನೆ-ಕಲಕೆ ಪ್ರಕ್ರಿಯೆಯ ಭಾಗವಾಗುತ್ತದೆ. 


ಆಟಗಳನ್ನು ರಚಿಸಿಕೊಳ್ಳುವ ಹಾಗೂ ಅವುಗಳಲ್ಲ ಭಾಗಿಯಾಗುವ 
ಪ್ರಕ್ರಿಯೆಯಲ್ಲ ಶಿಕ್ಷಕರನ್ನು ತೊಡಗಿಸಿಕೊಳ್ಳುವುದು 


ಶಿಕ್ಷಕರೇ ಆಟ ಹಾಗೂ ಚಟುವಟಕೆಗಳ ಭಾಗವಾಗದಿದ್ದರೆ, ಆಟದ 
ಮೂಲಕ ಕಲಕೆಯಲ್ಲ ಅವರ ವಿಶ್ವಾಸ ದಮರ್ಬಲವಾಗಿಯೇ 
ಇರುತ್ತದೆ. ಪ್ರಶಿಕ ಕಾರ್ಯಕ್ರಮದ ಶಿಕ್ಷಕ ತರಬೇತಿ ಕಲಾಪಗಳ 
ಸಮಯದಲ್ಲ ನಾವು ಅನೇಕ ಚಟುವಟಕೆಗಳನ್ನು ನಿರ್ಮಿಸಿಕೊಂಡು, 
ಆಡಿದೆವು. ನಾನು ಅವುಗಳಲ್ಲ ಕೆಲವನ್ನು ನಿಮಗೆ ಪರಿಚಯ 
ಮಾಡಿಕೊಡುತ್ತೇನೆ. 


ನಾವು ಶಿಕ್ಷಕರೆಲ್ಲರೂ ವೃತ್ತಾಕಾರವಾಗಿ ಕುಳತೆವು. ನಮಗೊಂದಷ್ಟು 
ಪದಗಳನ್ನು ನೀಡಿ. ಅವುಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು 
ರಚಿಸುವಂತೆ ಹೇಕಲಾಲಯುತು. ಪ್ರತಿಯೊಬ್ಬರೂ ಒಂದೊಂದು ವಿಭನ್ನು 
ವಾಕ್ಯಗಳನ್ನು ರಚಿಸಬೇಕಿತ್ತು. ಉದಾಹರಣೆಗೆ, ಕುರ್ಚಿ ಎಂಬ ಪದಕ್ಕೆ 
ಮೊದಲ ಕೆಲವು ವಾಕ್ಯಗಳು, ಅದರ ಪ್ರಯೋಜನವನ್ನು 
ಗಮನದಲ್ಲಟ್ಟು ಕೊಂಡು ರಚಿಸಿದ್ದಾಗಿದ್ದವು: “ಹುರ್ಚಿ 
ಕುಳತುಕೊಳ್ಳಲು ಇದೆ”, "ಕುರ್ಚಿಗಳನ್ನು ಮರ, ಲೋಹ ಅಥವಾ 
ಪ್ಲಾಸ್ಟಿಕ್‌ನಿಂದ ಮಾಡುತ್ತಾರೆ”, "ಕುರ್ಜಗೆ ನಾಲ್ಗು ಕಾಲುಗಳರುತ್ತವೆ” 
ಇತ್ಯಾದಿ. ಆದರೆ ಚಟುವಟಕೆಯು ಮುಂದೆ ಸಾಗಿದಂತೆ, ಇನ್ನೂ 
ಕಲ್ಪನಾಪೂರ್ಣವೂ, ಅನುಭವಾತ್ಮಕವೂ ಆದ ವಾಕ್ಯಗಳು 
ಮೂಡಿಬಂದವು. ಪದವನ್ನು ಸಂಪೂರ್ಣವಾಗಿ ಹೊಸ ರೀತಿಯಲ್ಲ 
ಬಳಸುವ ಅಗತ್ಯದಿಂದ ಹೊಸ ವಾಕ್ಯಗಳನ್ನು ರಚಿಸುವ ಸವಾಲು 
ಉದ್ಭವಿಸುತ್ತದೆ. ಹೊಸ ಸಾಹಿತ್ಯದ ವಾಕ್ಯಗಳನ್ನು ಕುರಿತು 
ಚಿಂತಿಸುವ ಒತ್ತಡಕ್ಕೆ ನಾವು ಒಳಗಾದಾಗ ನೂತನ, ಮತ್ತು 
ಸ್ವಂತಿಕೆಯುಳ್ಳ ವಾಕ್ಯಗಳನ್ನು ರಚಿಸಿದೆವು. ನಮ್ಮೊಕಳಗೊಂದು ಹೊಸ 
ಭಾಷೆ ವಿಕಾಸವಾಗತೊಡಗಿತು. 


ಈ ಚಟುವಟಕೆಯ ಮುಂದಿನ ಹಂತವು. "ಕುರ್ಚಿ" ಮತ್ತು "ಬಾನು" 
ಎಂಬಂತಹ, ಎರಡೂ ಪದಗಳನ್ನು ಬಳಸಿ ವಾಕ್ಯಗಳನ್ನು 
ರಚಿಸುವುದಾಗಿತ್ತು. ಈಗ ಎಲ್ಲರೂ ಸರದಿ ಪ್ರಕಾರ, ನೀಡಲಾದ 
ಎರಡು ಪದಗಳನ್ನೂ ಒಂದಕ್ಕೊಂದು ಸಂಬಂಧಿಸಿರುವಂತೆ ಬಳಸಿ 
ವಾಕ್ಯಗಳನ್ನು ರಚಿಸಬೇಕಿತ್ತು. "ಬಾನೆತ್ತರದ ಕುರ್ಚಿಯಲ್ಲಿ 
ಕುಳತುಕೊಳ್ಳುತ್ತೇನೆ", "ಬಾನ ಕುರ್ಚಿಯ ಮೇಲೆ ದೇವರು 


A 27] 


ಕುಳತಿದ್ದಾನೆ”, "ಬಾನಿರುವುದು ಹಾರಾಡಲು, ಅದಕ್ಷೆ ಕುರ್ಜಿಯುಂದ 
ಏನಾಗಬೇಕಿದೆ?” ಎಂಬ ಕೆಲವು ವಾಕ್ಯಗಳನ್ನು ಶಿಕ್ಷಕರು 
ಮಾಡಿದರು. ಈ ಚಟುವಟಕೆಯ ಸಮಯದಲ್ಲ ಭಾಷೆಯ 
ಸೃಜನಶೀಲ ಲಕ್ಷಣವನ್ನು (ಉತ್ಪಾದಕ ರಚನಾ ಗುಣ) 
ಸ್ವಾಭಾವಿಕವಾಗಿ ಬಳಸಿದ್ದವು. ಹೊಸ ವಾಕ್ಯಕ್ಕೆ ಸಿಗುತ್ತಿದ್ದ ಮೆಚ್ಚುಗೆ 
ಹಾಗೂ ಸೃಜನಶೀಲ ಪ್ರಯೋಗವೇ ಆಟಕ್ಕೆ ಮೋಜನ, ಹರ್ಷದ 
ಭಾವವನ್ನು ತಂದಿತ್ತವು. 


ಸಂಖ್ಯೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತೊಂದು ಚಟುವಟಕೆ 
ಗಣಿತಕ್ಷೆ ಸಂಬಂಧಿಸಿದ್ದಾಗಿತ್ತು. ಶಿಕ್ಷಕರನ್ನು ಎರಡು ತಂಡಗಳನ್ನಾಗಿ 
ಮಾಡಲಾಲಯುತು. ಒಂದು ತಂಡವು 1 ರಿಂದ 100ರವರೆಗಿನ 
ಯಾವುದಾದರೂ ಸಂಖ್ಯೆಯನ್ನು ಆರಿಸಿಕೊಳ್ಳಬೇಕಿತ್ತು: ಮತ್ತೊಂದು 
ತಂಡವು ಮೊದಲ ತಂಡಕ್ಕೆ ಕೇವಲ ಹೌದು” ಅಥವಾ ಇಲ್ಲ” 
ಉತ್ತರದ ಪ್ರಶ್ನೆಗಳನ್ನು (ಈ ಸಂಖ್ಯೆ ಐವತ್ತಕ್ಕಿಂತ ದೊಡ್ಡದೆ?) ಕೇಳುವ 
ಮೂಲಕ ಆರಿಸಿಕೊಂಡ ಸಂಖ್ಯೆಯನ್ನು ಊಹಿಸಬೇಕಿತ್ತು. "ಈ 
ಸಂಖ್ಯೆಯ ಹತ್ತರ ಸ್ಥಾನದಲ್ಲ ಎರಡಕ್ಕಿಂತ ಹೆಚ್ಚದೆಯೆ?” ಈ ರೀತಿ 
ಎರಡನೇ ತಂಡವು ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ 
ಪ್ರಶ್ನೆಗಳನ್ನು ಕೇಆ ಸರಿಯಾದ ಉತ್ತರವನ್ನು ಊಹಿಸಬೇಕಿತ್ತು. 


ಇದನ್ನು ಕೆಲವು ಸಲ ಆಡಿದ ಮೇಲೆ ಹೇಗೆ ಪ್ರಶ್ನೆಗಳನ್ನು ಚೆನ್ನಾಗಿ 
ಕೇಳಬಹುದು ಎಂಬುದು ಮನದಟ್ದಾಯುತು. ಶಿಕ್ಷಕರೊಬ್ಬರು 
ಮೊದಲ ಪ್ರಶ್ನೆಯಾಗಿ. "ಸಂಖ್ಯೆ ಐವತ್ತಕ್ಕಿಂತ ಚಿಕ್ಕದೆ?” ಎಂದು 
ಕೇಕಬಹುದೆಂದು ಸೂಚಿಸಿದರು. 


ಇದಕ್ಕೆ ಉತ್ತರ ಇಲ್ಲ” ಎಂದಾದರೆ, ಆಗ ನಾವು 1-4೨ರ ನಡುವಿನ 
ಸಂಖ್ಯೆಗಳನ್ನು ಕೈಜಡಬಹುದು. ನಿಜವಾಗಿಯೂ ಇದೊಂದು 
ಉತ್ತಮ ಪ್ರಶ್ನೆಯಾಗಿದ್ದು. ಇದನ್ನು ಆಟದ ಅನೇಕ ಸುತ್ತುಗಳಲ್ಲ 
ಮೊದಲ ಪ್ರಶ್ನೆಯಾಗಿ ಅನೇಕ ಬಾರಿ ಕೇಕಲಾಯುತು. ಬಳಕ ನಾವು 
ಉತ್ತರಗಳ (ಅಂದರೆ, ಸಂಖ್ಯೆಗಳ) ವ್ಯಾಪ್ತಿ ಇನ್ನೂ ಕಿರಿದಾಗುವಂತೆ 
ನೋಡಿಕೊಳ್ಳುವ ಮುಂದಿನ ಪ್ರಶ್ನೆಗಳನ್ನು ರಚಿಸಿಕೊಂಡೆವು. ಒಂದು 
ಸಂಖ್ಯೆಯು ಹೊಂದಿರಬಹುದಾದ ಎಲ್ಲಾ ಅನನ್ಯತೆ/ಗುಣಗಳನ್ನು 
ಪರಿಗಣಿಸಲು ಮೊದಲು ಶುರುಮಾಡಿದೆವು. ಉದಾಹರಣಿಗೆ, ಅದರ 
ಸ್ಥಾನ ಬೆಲೆ, ಇತರ ಸಂಖ್ಯೆಗಳೊಡನೆ ಹೋಲಕೆ, ಹೆಚ್ಚು, ಕಡಿಮೆ, 
ಭಾಗವಾಗುವಿಕೆ ಇತ್ಯಾದಿ. 


ನಾವೆಲ್ಲರೂ ಠೀ ಚಟುವಟಕೆಗಳ ಮೂಲಕ ಕಲಕೆಯಲ್ಪ್ಲರುವ 
ಸಂತಸವನ್ನು ಅನುಭವಿಸಿದೆವು. ಇವುಗಳಲ್ಲ ಭಾಗವಹಿಸುವುದರಿಂದ 
ನಾವು ನಮ್ಮ ಸಂಕೋಚಗಳನ್ನು ತೊರೆದು ಹೊರಬರು- 
ವಂತಾಲಯುತು. ನಾವು ಈ ಚಟುವಟಕೆಗಳ ಮೂಲಕ ಕವಿತೆ/ಪದ್ಯ 
ಕಟ್ಟುವ, ಕಥೆ ಹೆಣೆಯುವ, ನಮ್ಮನ್ನು ನೂತನ ರೀತಿಗಳಲ್ಲ 
ಅಭವ್ಯಕ್ತಿಸುವ, ಪ್ರಯೋಗಶೀಲರಾಗುವ, ಸಮೀಕ್ಷೆಗಳನ್ನು 
ಕೈಗೊಳ್ಳುವ. ಸಂಖ್ಯೆಗಳನ್ನು ಹೊಸ ರೀತಿಯಲ್ಲ ಅರ್ಥ- 
ಮಾಡಿಕೊಳ್ಳುವ ಇವೇ ಮೊದಲಾದ ನೂತನ ಕೌಶಲಗಳನ್ನು 
ಕಲತೆವು. ವೈಯಕ್ತಿಕವಾಗಿ ನಾವು ಕಲಕೆಯಲ್ಲ ಅನುಭವಿಸಿದ 
ಸಂತಸ ಹಾಗೂ ಸಾಧನೆಯ ಭಾವನೆಯ ಕಾರಣದಿಂದಾಗಿ ನಾವು 
ಕಲತ ಈ ಆಟಗಳು ಹಾಗೂ ಚಟುವಟಕೆಗಳನ್ನು ಮತ್ತು ಗಳಸಿದ 
ಅನುಭವಗಳನ್ನು ನಮ್ಮ ಶಾಲಾ ಮಕ್ಕಳೊಡನೆ ಹಂಚಿಕೊಳ್ಳಲು 
ಸಾಧ್ಯವಾಯುತು. 


[38 ನೀ 


ಪಠ್ಯಮುಸ್ತಕಗಳಲ್ಲ ಚಟುವಟಕೆಗಳು 


ಪ್ರಾಥಮಿಕ ಹಂತಗಳಲ್ಲ ಕಲಕೆಯೆಡೆಗೆ ಸಾರುವ ಆದರ್ಶಪ್ರಾಯ 
ವಿಧಾನವೆಂದರೆ ಪ್ರತಿ ಪಾಠವೂ ಚಟುವಟಕೆಯೊಂದನ್ನು 
ಆಗ್ರಹಿಸುವಂತಹ ಪಠ್ಯಪುಸ್ತಕಗಳಾಗಿವೆ. ಇವು ಲಭ್ಯವಿರದಿದ್ದರೆ. 
ಶಿಕ್ಷಕರು ಬಹಳಷ್ಟು ಚಟುವಟಕೆಗಳ ಪರಿಚಯ ಹೊಂದಿರ- 
ಬೇಕಿರುತ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಚಟುವಟಕೆಗಳ 
ನಿಧಿಯನ್ನೇ ಮಕ್ನಆಗೆ ತೆರೆಯುವಂತಿದ್ದು, ಮಕ್ಕಳು ಇವುಗಳ 
ಮೂಲಕ ಕಅಯುವಂತಾಗಬೇಕು. ಪ್ರಕಿಕ ಕಾರ್ಯಕ್ರಮದಲ್ಲ ನಾವು 
ಸಜ್ಜುಗೊಳಸಿದ ಹಾಗೂ ಮಕ್ಷಳೊಡನೆ ಅಳವಡಿಸಿಕೊಂಡ ಕೆಲವು 
ಚಟುವಟಕೆಗಳನ್ನಷ್ಟೇ ನಾನಿಲ್ಲ ಪ್ರಸ್ತಾಪಿಸುತ್ತಿದ್ದೇನೆ. 


1 ಕಥೆಯ ವಿಸ್ತರಣೆ, ನೀಡಲಾದ ಪದಗಳಂದ ಕಥೆಯೊಂದನ್ನು 
ಹೆಣೆಯುವುದು. ಕಥೆಯಲ್ಲ ಪಾತ್ರವೊಂದನ್ನು ಬದಆಸುವುದು 

2. ಕವನ ಅಥವಾ ಹಾಡಿನ ವಿಸ್ತರಣೆ: “ಕೊಂಬೆ ಮ್ಯಾಗಡ ನಿಂಬೆ 
ಹಣ್ಣು ಗಣನಾಂಲ್ಗು...”, “ಗರಿ ಕೆಳಗಣ ಕೆಂದೆಂಗು 
ಗಣನಾಯ್ದ...” ಪ್ರತಿ ಬಾರಿ ಈ ಸಾಲನ್ನು ಮತ್ತೆ ಹೇಳುವಾಗ 
ಹೊಸತೊಂದು ವಸ್ತುವನ್ನು ಅದಕ್ಕೆ ಸೇರಿಸುತ್ತಾ ಹೋಗುವುದು 

3. ಜೀನಿಗುಸುಗುಸು ಆಟ 

ಕಣ್ಣಿಗೆ ಪಟ್ಟ ಕಟ್ಟ ಚಿತ್ರ ಜಡಿಸುವುದು 

ವ; ಅರ್ಧವೃತ್ತ. ಹಿರೆಯಾದ ಗೆರೆಗಳು. ತ್ರಿಭುಜ ಇತ್ಯಾದಿಗಳಂತಹ 
೦ಖಾವುದೇ ನಿರ್ದಿಷ್ಟ ಆಕೃತಿಯ೦ದ ಚಿತ್ರವೊಂದನ್ನು 
ರಚಿಸುವುದು 

6. ಜೇಡಿಮಣ್ಣಿನಿಂದ ವಸ್ತುಗಳನ್ನು ಮಾಡುವುದು 

7. ಕತ್ತರಿಸಿಕೊಂಡ ಆಲೂಗಡ್ಡೆ. ಬೆಂಡೆಕಾಯಿ ಇತ್ಯಾದಿಗಳ 
ಹೋಳುಗಳನ್ನು ಬಳಸಿ ಚಿತ್ರಗಳ ಅದ್ದೊತ್ತುವುದು 

8. ನಾಣ್ಯಗಳನ್ನು ನೀರಿನ ಲೋಟದಲ್ಲ ಮುಳುಗಿಸುವಂತಹ, 
ಕರಗುವ ಗುಣವನ್ನು ಗಮನಿಸುವಂತಹ ವಸ್ತುಗಳನ್ನು 
ಉರುಳಬಡುವಂತಹ ಸರಳ ಪ್ರಯೋಗಗಳನ್ನು ಕೈಗೊಳ್ಳುವುದು 

೨. "ಯಾವುದು ಒಂದೇ ತರ, ಯಾವುದು ಬೇರೆತರ” ಆಟ 

10. ನಕ್ಷೆ ಅನುಸರಿಸಿ ನಡೆಯುವುದು 


ನಷ 


ಮಕ್ಕಳು ಹೇಗೆ ಕಅಯುತ್ತಾರೆ ಎಂಬುದನ್ನು ಕಅಯಲು ಮನಸ್ಸನ್ನು 
ತೆರೆದಾಗ. ಮಕ್ಕಳ ತಾರ್ಕಿೀಕತೆಯನ್ನು ನಂಬುವಂತಹ ಸ್ನಹಪೂರ್ಣ 
ಮನೋಧರ್ಮವಿದ್ದಾಗ. ವಿಷಯಪೊಂದರ ಮೇಲೆ ಹಿಡಿತ ಗಳಸಿದ್ದೇ 
ಅಲ್ಲದೆ. ಆ ವಿಷಯವನ್ನು ಕುರಿತಾಗಿ ರೂಡಿಗತ ದೃಷ್ಟಿಕೋನದಿಂದ 
ಮುಕ್ತವಾದ ಹೊಸ ಅರ್ಥವೊಂದನ್ನು ಕಂಡುಕೊಂಡಾಗ ಮಾತ್ರ 
ಶಿಕ್ಷಕರು ಆಟಗಳನ್ನು. ಚಟುವಟಕೆಗಳನ್ನು ತರಗತಿಯಲ್ಲಿ 
ಸಹಜವಾಗಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದು ನನ್ನು 
ನಂಬಕೆ. 


ಮುಕೇಶ್‌ ಮಾಲವೀಯ ಅವರು ಪ್ರಸ್ತುತ ಮಧ್ಯಪ್ರದೇಶದ ಹೋಶಂಗಾಬಾದಿನಲ್ಲರುವ "ಜ್ಞಾನೋದಯ" ಎಂಬ ಹಿಂದುಆದ 
ವರ್ಗದ ಮಕ್ಷಳಗಾಗಿ ಇರುವ ಸರ್ಕಾರಿ ವಸತಿ ಶಾಲೆಯಲ್ಲ ಬೋಧಿಸುತ್ತಿದ್ದಾರೆ. ಅವರು ಶೈಕ್ಷಣಿಕ ನಿಯತಕಾಅಕಗಳಲ್ಲ 
ಮಕ್ಕಳೊಂದಿಗಿನ ತಮ್ಮ ಅನುಭವಗಳ ಬಗ್ದೆ ಬರೆಯುತ್ತಿರುತ್ತಾರೆ. ಮುಕೇಶ್‌ ಅವರ ಬೋಧನೆ-ಕಲಕೆ ಪ್ರಕ್ರಿಯೆಯನ್ನು 
ಆಧರಿಸಿದ "ಪಿಕ್ಷಕನೊಬ್ಜನ ಪಯಣ” (A Teacher's Journey) ಎಂಬ ಚಲನಚಿತ್ರವು ಬೆಳಕುಕಂಡಿದೆ. ಅವರು ಮಕ್ಕಳಆಗಾಗಿ 
ಕಥೆಗಳನ್ನು ಮತ್ತು ಕವನಗಳನ್ನೂ ಬರೆಯುತ್ತಾರೆ. ಇವರನ್ನು mukeshmalviyal5 @gmail.com ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಕುಶಾಲ್‌ ಬ.ಎಸ್‌. | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 39 


